ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 844 
2. ಸದಸ್ಯರ ಹೆಸರು : ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
> 3. ಉತ್ತರಿಸುವ ದಿನಾಂಕ : 09.03.2021 
4. ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 

ಕ್ರ... ಪ್ರಶ್ನೆ ಉತ್ತರ 

ಸಂ 

(ಅ) | ಬೀದರ್‌ ಜಿಲ್ಲೆಯ ಹುಮನಾಬಾದ ಬಂದಿದೆ. 
ತಾಲ್ಲೂಕಿನ ಹಳ್ಳಿಕೆಡೆನಲ್ಲಿರುವ | ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಯಾನೆ ವಿ ಹಳ್ಳಿಖೇಡ್‌, ಹುಮನಾಬಾದ 
ಬಿ.ಎಸ್‌.ಎಸ್‌ಸೆ ಸಕ್ಕರೆ ಕಾರ್ಜಾನೆ | ತಾಲ್ಲೂಕು, ಬೀದರ್‌ ಜಿಲ್ಲೆ ಈ ಕಾರ್ಬಾನೆಯು ದುಡಿಯುವ ಬಂಡವಾಳದ 
ಸ್ಥಗಿತವಾಗಿರುವುದು ಸರ್ಕಾರದ | ಕೊರತೆ ಮತ್ತು ಇತರೆ ಆಡಳಿತಾತ್ಮಕ ಕಾರಣಗಳಿಂದಾಗಿ 2019-20ನೇ 
ಗಮನಕ್ಕೆ ಬಂದಿದಿಯೇ (ಸಂಪೂರ್ಣ | ಹಂಗಾಮಿನಿಂದ ಕಬ್ಬು ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಿರುತ್ತದೆ. 
ವಿವರ ನೀಡುವುದು) 2017-18ನೇ ಸಾಲಿನಲ್ಲಿ ಬಿ.ಎಸ್‌.ಎಸ್‌ಸೆ ಕಾರ್ಬಾನೆಗೆ ದುಡಿಯುವ 

ಬಂಡವಾಳವಾಗಿ ರೂ.10.00 ಕೋಟಿಗಳ ಸಾಲ ಪಡೆಯಲು ರಾಜ್ಯ 

ಸರ್ಕಾರದಿಂದ ಖಾತರಿ ನೀಡಲಾಗಿದೆ. 2018-19ನೇ ಹಂಗಾಮಿನಲ್ಲಿ 
ದುಡಿಯುವ ಬಂಡಖಬಾಳಕ್ಕಾಗಿ ರೂ.2000 ಕೋಟೆಗಳ ಸಾಲ ಮಂಜೂರು 
ಮಾಡಲಾಗಿದೆ. ರಾಜ್ಯ ಸರ್ಕಾರವು ಈ ಕಾರ್ಯಾನೆಗೆ ಇದುವರೆಗೆ ರೂ.53.94 
ಕೋಟಿಗಳಷ್ಟು ಸಾಲ ಮತ್ತು ರೂ.464 ಕೋಟಿಗಳಷ್ಟು ಷೇರು ಬಂಡವಾಳ 
ಸೇರಿದಂತೆ ಒಟ್ಟು ರೂ.5858 ಕೋಟಿಗಳಷ್ಟು ಆರ್ಥಿಕ ನೆರವನ್ನು 
ನೀಡಲಾಗಿದೆ. ಕಾರ್ಬಾನೆ ಪ್ರಸಕ್ತ ಹೊಂದಿರುವ ಒಟ್ಟು ಸಾಲ ಮತ್ತು 
| ಜವಾಬ್ದಾರಿಗಳು . ರೂ.27487  ಕೋಟೆಗಳಷ್ಟಿದ್ದ, ಕ್ರೋಢೀಕೃತ ' ನಷ್ಟ 
- ರೂ.307.00ಕೋಟಿಗಳಷ್ಠಿರುತ್ತದೆ. 

(ಆ |ಈ ಸಕ್ಕರೆ ಕಾರ್ಬಾನೆಯನ್ನು | ಈ ಕಾರ್ಬಾನೆಯು ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಣಿಗೊಂಡು 
ಯಾವಾಗ ಪ್ರಾರಂಭಿಸಲಾಯಿತೇ: 1968-69ನೇ ಸಾಲಿನಲ್ಲಿ 1250 ಟಿಸಿಡಿ ಸಾಮರ್ಥ್ಯದೊಂದಿಗೆ ಕಬ್ಬು ಅರೆಯುವ 

ಕಾರ್ಯವನ್ನು ಪ್ರಾರಂಭ ಮಾಡಿರುತ್ತದೆ. ಪ್ರಸ್ತುತ ಕಾರ್ಬಾನೆಯ ಕಬ್ಬು 

ಅರೆಯುವ ಸಾಮರ್ಥ್ಯವು 3500 ಟಿಸಿಡಿಗಳಾಗಿರುತದೆ. 

(ಇ) | ಸದರಿ 'ಕಾರಾನೆಯ ಪುಸ್ತುತ| ಈ ಕಾರ್ಯಾನೆಯು 2019-20ನೇ ಹಂಗಾಮಿನಿಂದ ಕಬ್ಬು ಅರೆಯುವ 
ಸ್ಥಗಿತಗೊಂಡಿರಲು ಕಾರಣವೇನು; | ಕಾರ್ಯವನ್ನು ಸ್ಮಗಿತಗೊಳಿಸಿರುತ್ತದೆ. ಕಾರಾನೆಯು ಸ್ಥಗಿತಗೊಂಡಿರಲು 
(ಸ್ಪಷ್ಟ ಮಾಹಿತಿ ನೀಡುವುದು) ಪ್ರಮುಖ ಕಾರಣಗಳು ಈ ಕೆಳಕಂಡಂತಿರುತ್ತವೆ. 

- 1.ಕಾರಾನೆಯ ಆರ್ಥಿಕ ದುಸ್ಥಿತಿ ಮತ್ತು ದುಡಿಯುವ ಬಂಡವಾಳದ ಕೊರತೆ. 

೭. ಕಾರಾನೆಯು ಸುಮಾರು 50 ವರ್ಷಗಳಷ್ಟು ಹಳೆಯದಾಗಿದ್ದು, ಹಾಲಿ 

ಇರುವ ಯಂತ್ರೋಪಕರಣಗಳು ಕಾರ್ಬಾನೆಯ ಪ್ರಸ್ತುತ ಇರುವ 3500 ಟಿಸಿಡಿ. 
ಸಾಮರ್ಥ್ಯವನ್ನು ಉಪಯೋಗಿಸಲು ಸಾಧ್ಯವಾಗದಿರುವುದು. 

3. ಕಾರ್ಬಾನೆಯು ಸಕ್ಕರೆ ಘಟಕವನ್ನು ಮಾತ್ರ ಹೊಂದಿದ್ದು, ಇತರೆ ಉಪ 
ಉತ್ಪನ್ನಗಳಾದ ಸಹ ವಿದ್ಯುತ್‌ ಘಟಕ ಹಾಗೂ ಡಿಸ್ಕಿಲರಿ / ಎಥನಾಲ್‌ 
ಘಟಕಗಳನ್ನು ಹೊಂದಿರುವುದಿಲ್ಲ. 

4. ಹಾಲಿ ಕಾರ್ಬಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬೃಂದಿ/ಣಾರ್ಮಿಕ 
ವರ್ಗದವರಲ್ಲಿ ತಾಂತ್ರಿಕ ಪರಿಣತಿ ಹೊಂದಿರುವ ಸಿಬ್ಬಂದಿಗಳ ಕೊರತೆ 
ಇರುವುದು. 

5. ವಿರೀಕ್ಷಿತ ಪ್ರಮಾಣದಲ್ಲಿ ಕಬ್ಬಿನ ಲಭ್ಯತೆ ಇಲ್ಲದಿರುವುದು ಹಾಗೂ ಕಡಿಮೆ 

~ ಇಳುವರಿ ಸಾಧಿಸಿರುವುದು. 
ಈ ಕಾರ್ಬಾನೆಯು ಪುನರ್‌ | ಆರ್ಥಿಕ ಸಂಕಷ್ಟದಿಂದ ಹಾಗೂ ಇತರೆ ಕಾರಣಗಳಿಂದ ಸ್ಥಗಿತಗೊಂಡಿರುವ 

(ಈ) | ಪ್ರಾರಂಭಿಸುವ ಬಗ್ಗೆ ಸರ್ಕಾರ| ಸಹಕಾರಿ ಸಕ್ಕರೆ ಕಾರ್ಯಾನೆಗಳನ್ನು ಖಾಸಗಿಯವರಿಗೆ 'ಗುತಿಗೆ ನೀಡುವುದರ 
ಕೈಗೊಂಡ.. ಕ್ರಮಗಳೇನು? . (ವಿವರ. | ಮೂಲಕ. ಪುನರ್‌ ಪ್ರಾರಂಭಿಸುವುದು ಸರ್ಕಾರದ ಪ್ರಚಲಿತ ನೀತಿಯಾಗಿರುತ್ತಡೆ. 
ಒದಗಿಸುವುದು) ಈ ಕಾರ್ಬಾನೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವುದರ ಬಗ್ಗೆ 

ಕಾರ್ಬಾನೆಯ ವ್ಯವಸ್ಥಾಪಕ ನಿರ್ದೇಶಕರಿಂದ ವರದಿ ಕೋರಲಾಗಿರುತ್ತದೆ. 

ವರದಿ ಬಂದ ನಂತರ ಸಾಧಕ-ಬಾಧಕಗಳನ್ನು ಪರಿಶೀಲಿಸಿ, ಪುನರ್‌ 
. - ಪ್ರಾರಂಭಿಸುವುದರ ಬಗ್ಗೆ ಪರಿಶೀಲಿಸಲಾಗುವುದು. 
ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 2021 7 


AAR ZC. 
(ಎನ್‌. ನಾಗರಾಜು.ಎಂ.ಟಿ.ಬಿ. 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 


